ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


623 

ಶ್ರೀ ಎಸ್‌.ಎಲ್‌.ಭೋಜೇಗೌಡ 
(ಶಿಕ್ಷಕರ ಕ್ಷೇತ್ರ 
11-03-2020 

ಮಾನ್ಯ ಕಂದಾಯ ಸಚಿವರು 


ಪ್ರಕ್ನೆ 


— 


ಉತರ 


(ಅ) 


ರಾಜ್ಯ ಸರ್ಕಾರದಿಂದ ಪ್ರತಿ `ವಿಫೋಷದ 
ನಿರ್ವಹಣೆಗೆ ಎಷ್ಟು ಅನುದಾನ ಬಿಡುಗಡೆ 
ಮಾಡಲಾಗಿದೆ; (ವಿವರ ನೀಡುವುದು) 


pe] 
ರಾಜ್ಯ ಸರ್ಕಾರದಿಂದ ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ವಿವಿಧ 
ಇಲಾಖೆಗಳಿಗೆ ರೂ.4462.12 ಕೋಟಿ ಬಿಡುಗಡೆ ಮಾಡಲಾಗಿದೆ. ವಿವರ 
ಅನುಬಂಧ-1 ರಲ್ಲಿ ನೀಡಿದೆ 


(ಈ) 


ಈ ವರ್ಷದಲ್ಲಿ`ಪ್ರೃತಿ ವಿಕೋಪದಿಂದ 
ಹಾನಿಗೊಳಗಾದ ಆಸ್ತಿಗಳ ಬಗ್ಗೆ ಸರ್ವೆ 
ಮಾಡಿಸಲಾಗಿದೆಯೇ; ಎಷ್ಟು ಸಾರ್ವಜನಿಕ 
ಆಸ್ತಿ, ರೈತರಿಗೆ ಜಮೀನಿಗೆ ಹಾನಿಯಾಗಿದೆ; 
(ತಾಲ್ಲೂಕುವಾರು ವಿವರ ಒದಗಿಸವುದು) 


ದು. ಪ್ರವಾಹದಿಂದ ಹಾನಿಗೊಳೆಗಾದೆ ಸಾರ್ವಜನಿಕ 
ಆಸ್ಲಿವಿವರವನ್ನು ಅನುಬಂಧ-2 ರಲ್ಲಿ ಹಾಗೂ ಬೆಳೆ ಹಾನಿ ವಿವರವನ್ನು 
ಅನುಬಂಧ-3 ರಲ್ಲಿ ನೀಡಿದೆ. 


(2) 


ಈ) ಹೊಸದಾಗಿ `ಮನೌ`ನಿರ್ಮಿಸಿ``ಕೊಡಲು 


ಹಾನಿಯಾದ ಜಮನಿನ ರೈತರಿಗೆ| 
ಪರಿಹಾರ ಒದಗಿಸಲಾಗಿದೆಯೇ; 
ಒದಗಿಸಿದ್ದಲ್ಲಿ ಎಷ್ಟು ಒದಗಿಸಲಾಗಿದೆ; 


(ವಿವರ ನೀಡುವುದು) 


ಪ್ರವಾಹದಿಂದ'`ಚೆಳೆ ಹಾನಿಯಾದ 8.45100 ರೈತರ ಬ್ಯಾಂಕ್‌ ಖಾತೆಗೆ 
ರೂ.185.40 ಕೋಟಿ ಜಮೆ ಮಾಡಲಾಗಿದೆ. ವಿವರ ಅನುಬಂಧ-4 
ರಲ್ಲಿ ನೀಡಿದೆ 


(0) 


(ಊ) 


ಸರ್ಕಾರ ರೂಪಿಸಿರುವ ನಿಯಮ  / 
ಮಾರ್ಗಸೂಚಿಗಳೇನು; 
ಪ್ರವಾಹದಿಂದ ಮನೆಹಾನಿಯಾದ ಪ್ರಕರಣಗಳ ವಿವರವನ್ನು 
ರಾಜ್ಯದ `ಪಸ್ತುತ ವರ್ಷದ್‌ ಪತ ಅನುಬಂಧ-5 ರಲ್ಲಿ ನೀಡಿದೆ 
ವಿಕೋಪದಿಂದ ಮನೆ ಕಳೆದುಕೊಂಡಿರುವ 
ಕುಟುಂಬಗಳೆಷ್ಟು; (ತಾಲ್ಲೂಕುವಾರು ವಿವಿರ 
ನೀಡುವುದು) ಮನೆ ನಿರ್ಮಾಣಕ್ಕೆ ರಾಜ್ಯ 
ಸರ್ಕಾರ ಕೈಗೊಂಡ ಕ್ರಮಗಳೇನು; 
ಎಷ್ಟು ``ಸಮಯದಡೊಳಗೆ ಸರ್‌ ಸರ್ಕಾರದಂದ್‌ `ಬಿಡುಗಡೆಯಾದ್‌``ಅನುದಾನದಿಂದ`ಸಂತ್ರಸ್ತರು 
ಸರ್ಕಾರದಿಂದ ಮನೆಗಳನ್ನು ನಿರ್ಮಿಸಿ | ನೇರವಾಗಿ ಮನೆ ನಿರ್ಮಾಣ / ದುರಸ್ಥಿ ಮಾಡಿಕೊಳ್ಳುತ್ತಿದ್ದಾರೆ. 
ಕೊಡಲಾಗುವುದು? ಸರ್ಕಾರದಿಂದ ಯಾವುದೇ ಮನೆಗಳನ್ನು ನಿರ್ಮಿಸುತ್ತಿಲ್ಲ. 


ಕಂಇ 125 ಟಿಎನ್‌ಆರ್‌ 2020 


ಜ್‌ 
ಫೂ 


ಕಂದಾಯ ಸಚಿವರು 


ಪ್ರವಾಹ ಪಲಿಹಾರಕಾಲಿ ಬಡುರದಡೆಯಾದ ಅನುದಾನದ ವಿವರ 


(ರೂ. ಕೋಟಗಳಲ್ಲಿ) 


WEA ನಿವರ ಬಡುಗಡೆಯಾದ 
ಸಂ ಮೊತ್ತ 
1] ಪ್ರವಾಹ ಪರಿಹಾರಕ್ನಾಗಿ [er TXo7) 
ಕಂದಾಯ ಇಲಾಖೆ 
2 | ಮೂಲಭೂತ ಸೌಕರ್ಯ ದುರ್ಕೂದಾರಿ 5೦೦.೦೦ 
1 ಕಂದಾಯ ಇಲಾಖೆ 
8] ಮೆನೆ ನಿರ್ಮಾಣಕ್ಷಾಗಿ 1282.0೦ 
ವಪತಿ ಇಲಾಖೆ 
‘4 | ಮೊಲಭೂತ ಪೌಕರ್ಯ ದುರಕ್ಥಿಣಾಗಿ OT OT 1ಈ2'೦೦ 
ಲೋಕೋಪಯೋಗಿ ಇಲಾಖೆ 
ಕ"! ಮೂಲಭಧೂತ ಸೌಕರ್ಯ ದುರಳ್ಕಿದಾಗಿ 1510೦ 
ಸಣ್ಣ ನೀರಾವರಿ ಇಲಾಖೆ 
© ಮೂಲಭೂತ ಸೌಕರ್ಯ ದುರ್ಕ್ಕಿದಾಗಿ ai 5೦೦.೦೦ 
ಗ್ರಾಮೀೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
1 TS ಉ ಣದ ದುರಕ್ಳಿದಾಗಿ SN o>) 
ಇಂಧನ ಇಲಾಖೆ 
8 1ಚಕ್‌ಹಾನಿ 1 ಹರರರರ 
(ಕೇಂದ್ರ ಸರ್ಕಾರದಿಂದ ಅಡುಗಣಿ) 
ಒಟ್ಟು | 4462.12 


ಉನಬುಂಧ- 2 


Details of Damages occured to Infastructure due to flood during August 2019 


ವ್‌ ಜಾ ~TeTaTTaTele sls leTe Teele [ele [8/2 
3 KY KEIRA a lelKlololals lev iolalmlojS loo 
3 fo] vives io wlcxlajolnls ಐ N 
ಕ್ಷ ೫ sslelele8|8]2 S558 5 251881815 
gE Ki 2131885 STS |S cS SO Ses Ns 
ಷೆ pS Sir lolSlolg)e ~iFloje) | ಅ 
% ಠ್ಜ wel olr 

ಮಿ ಮು 


sanitation 
(Schemes) 


supply and 


[ 
RRR 
11 


Anganwadics, 
community 
asscls cic 
(Nos) 


IIKV (nos) 


Irrigation 


Drinking 


Bridges 


State 
Highways 


District 
ijayapura 


16|Raichur 


a0) ೫1 
233 
NE 
/> 


20|Dakshina Kannada 


5jUdupi 
6|Oharwad 
21|Chamarajanagar 


State : Karnataka 


[2] 8agalkote 
[19] 


Gಿನೆಬೂುಧ- ೩ 


ಪ್ರವಾಹದಿಂದ ಉಂಟಾದ ಬೆಳೆ ಹಾನಿಯ ಜಿಲ್ಲಾವಾರು ವಿವರ 


SDRF 
ಮಾರ್ಗಸೂಚಿಯನ್ವ 
ಯನ್ಸ್ವಯ 


TT TT NT NN NT ET 


TT NT NT 
NN LT 


sas 
EN ET ET NLT; ses 
SN NL 

32789.60 1832.75 

—a—a— 

ನಾ 

— 

ಸಾ 

ನ 


Note : Agriculture Crop loss Includes, the crop loss, de-silting and landslide details 


ಛಂಸುುಖ್ಯಾದ- ಹ 


ಪ್ರವಾಹದಿಂದ ಬೆಳೆಹಾನಿಗೆ ಪರಿಹಾರ ವಿತರಣೆಯ ಪ್ರಗತಿ 27/02/2020 


| __ OF 

ys 
ETN SN TN NTC 
| 20 Fi ಕನ್ನಡ 
NN 714 
NK 


ws 37 


ಧಮರ 8 
ವಸತಿ ಬದ್ದೆ 


ಪ್ರವಾಹದಿಂದ ತೀವ್ರ ಹಾಗೂ ಭಾಗಶಃ ಮನೆ ಹಾನಿಯಾದ ಸಂತ್ರಸ್ಥರಿಗೆ ಕೇಂದ್ರ ಸರ್ಕಾರದ 
ಮಾರ್ಗಸೂಚಿಯನ್ನಯ ಶೇ.15ರಷ್ಟು ಹಾನಿಯ ಮನೆಗೆ ರೂ.5,200/- ಹಾಗೂ ತೀವ್ರ ಹಾಗೂ ಬಾಗಶಃ 
ಮನೆ ಹಾನಿಗೆ ರೂ.95,100/- ನಿಗದಿಪಡಿಸಿದ್ದು, ಸದರಿ ಮೊತ್ತವನ್ನು ಹೆಚ್ಚಿಸಿ ಕೆಳಕಂಡಂತೆ ಪರಿಹಾರ 
ಪಾವತಿಸಲಾಗುತ್ತಿದೆ. 


ಪರಿಹಾರ ಮೊತ್ತ 
ಮನೆಹಾನಿಯ ಪ್ರಮಾಣ (ರೂ.ಗಳಲ್ಲಿ) 
.15ರಿಂದ 25ರಷ್ಟು ಹಾನಿ (ಸಿ ವರ್ಗ ಮನೆಹಾನಿ) 50,000/- 
ತೇ28ರಂದ 7ರಷ್ಟು ತಾವ್ರ ಮನ ಹಾನ) 3.00,000/- 


(ಬಿ ವರ್ಗ ಮನೆಹಾನಿ) 

ಶೇ.75ರಷ್ಟು ಮನೆ ಹಾನಿಯನ್ನು ಸಂಪೊರ್ಣ ಮನೆ'`ಹಾನಿ 
ಎಂದು ಪರಿಗಣಿಸಿ ಪುನರ್‌ ನಿರ್ಮಾಣಕ್ಕಾಗಿ 5,00,000/— 
(ಎ ವರ್ಗ ಮನೆಹಾನಿ) 


* ಸಂಪೂರ್ಣ ಹಾನಿಗೊಳಗಾದ 9,191 ಮನೆಗಳಿಗೆ ರೂ.121.95 ಕೋಟಿ ಪಾವತಿಸಿದೆ. 
ಅ ಭಾಗಶ: ಹಾನಿಗೊಳಗಾದ 26,610 ಮನೆಗಳಿಗೆ ರೂ.318.37 ಕೋಟಿ ಪಾವತಿಸಿದೆ. 
* ಅಲ್ಲಸ್ಪಲ್ಲ ಹಾನಿಗೊಲಗಾದ 89,994 ಮನೆಗಳಿಗೆ ರೂ.446.11 ಕೋಟಿ ಪಾವತಿಸಿದೆ. 
° ಒಟ್ಟಾರೆಯಾಗಿ 1,25,795 ಮನೆಗಳಿಗೆ ರೂ. 886.43 ಕೋಟಿ ಪಾವತಿಸಿದೆ. 


* ಅಲ್ಲದೇ 2020 ಫಲಾನುಭವಿಗಳಿಗೆ ಶೆಡ್‌ ನಿರ್ಮಾಣಕ್ಕಾಗಿ ರೂ.10.10ಕೋಟಿಗಳನ್ನು ಹಾಗೂ 
3383 ಫನಾನುಭವಿಗಳಿಗೆ 1.69ಕೋಟಿಗಳನ್ನು ಬಾಡಿಗೆ ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. 


* ಪೂರ್ಣವಾಗಿ ಮನೆ ನಷ್ಟವಾಗಿರುವ ಪ್ರತಿ ಫಲಾನುಭವಿಗೆ ರೂ.5.6ಲಕ್ಷ ಪರಿಹಾರ ಸಿಗುತ್ತದೆ 
(ರೂ.10,000 ಅನಪೇಕ್ಷಿತ ಪರಿಹಾರ, ರೂ.50,000 ಬಾಡಿಗೆ ಅಥವಾ ತಾತ್ಕಾಲಿಕ ಶೆಡ್‌ 
ನಿರ್ಮಾಣಕ್ಕೆ ರೂ.5.00ಲಕ್ಷ ಮನೆ ಪುನರ್‌ ನಿರ್ಮಾಣಕ್ಕೆ). 


* ರೂ.5.00ಲಕ್ಷ ಪರಿಹಾರಕ್ಕಾಗಿ ಅರ್ಹರಾದ ಕುಟುಂಬಗಳಿಗೆ ಗರಿಷ್ಟ 10 ತಿಂಗಳ ಅವಧಿಗೆ 
ಸೀಮಿತಗೊಳಿಸಿ ಮಾಸಿಕ ರೂ.5,000/-ಗಳಂತೆ ಬಾಡಿಗೆ ಮೊತ್ತವನ್ನು (ಮುಂಗಡವಾಗಿ 
ರೂ.25,000/-ಗಳು) ಅಥವಾ ಮನೆಗಳನ್ನು ಪುನರ್‌ ನಿರ್ಮಿಸುವವರೆಗೆ, ಯಾವುದು 
ಮೊದಲೋ ಅಲ್ಲಿಯವರೆಗೆ ಪಾವತಿಸಲಾಗುವುದು. ಪ್ರಸ್ತುತ 5180 ಕುಟುಂಬಗಳಿಗೆ 2.59 
ಕೋಟಿ ಬಿಡುಗಡೆ ಮಾಡಲಾಗಿದೆ. 


ಮಾರ್ಗ ಸೂಚಿಗಿಂತ ಹೆಚ್ಚಿನ ದರದಲ್ಲಿ ಪಾವತಿಸಲು ತಗಲುವ ಹೆಚ್ಚಿನ ಮೊತ್ತವನ್ನು ರಾಜ್ಯ 
ಸರ್ಕಾರದಿಂದ ಬೊಕ್ಕಸದಿಂದ ಭರಿಸಲಾಗುತ್ತದೆ. ಅದರಂತೆ ಮನೆ ಹಾನಿಯ ಪರಿಹಾರಕ್ಕಾಗಿ ಕೇಂದ್ರ 
ಸರ್ಕಾರದ ಎಸ್‌.ಡಿ.ಆರ್‌.ಎಫ್‌ / ಎನ್‌.ಡಿ.ಆರ್‌.ಎಫ್‌ ಮಾರ್ಗಸೂಚಿಯನ್ನ್ವಯ ರೂ.387.26ಕೋಟಿ 
ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ ರೂ.1320.58ಕೋಟಿ ಸೇರಿ ಒಟ್ಟು 


ರೂ.1707.84ಕೋಟಿಗಳನ್ನು ಪಾವತಿಸಲಾಗುವುದು. 


ಮನೆಹಾನಿ ಪರಿಹಾರಕ್ಕಾಗಿ ವಸತಿ ಇಲಾಖೆಯಿಂದ ಬಟ್ಟು ರೂ.1232.00ಕೋಟಿ 
ಬಿಡುಗಡೆಯಾಗಿದ್ದು, ಈ ವರೆಗೂ ರೂ.886.43ಕೋಟಿ ಅನುದಾನವನ್ನು ಸಂತ್ರಸ್ಥರ ಬ್ಯಾಂಕ್‌ ಖಾತೆಗೆ 
ಜಮೆ ಮಾಡಲಾಗಿದೆ. ಪರಿಹಾರ ಪಡೆದ ಫಲಾನುಭವಿಗಳ ವಿವರವನ್ನು 


www.ashraya.karnataka. gov.in/indexaspx 
ವೆಬ್‌ಸೈಟ್‌ ರಲ್ಲಿ ಲಭ್ಯವಾಗುವುದು. 


ಮನೆಗಳ ಪುನರ್ವಸಿತಿ ಕಾರ್ಯವನ್ನು ಕಂದಾಯ ಇಲಾಖೆಯ ಒಟ್ಟಾರೆ ನಿಯಂತ್ರಣ ಮತ್ತು 
ಮೇಲ್ವಿಚಾರಣೆಯಲ್ಲಿ ವಸತಿ ಇಲಾಖೆಯ ರಾಜೀವ್‌ ಗಾಂಧಿ ವಸತಿ ನಿಗಮದ ಮೂಲಕ ತಯಾರಿಸಲಾದ 
GPS ಆಧಾರಿತ ತಂತ್ರಾಂಶದ ಮೂಲಕ ನೇರವಾಗಿ ಸಂತ್ರಸ್ಥರ ಬ್ಯಾಂಕ್‌ ಖಾತೆಗೆ ಪರಿಹಾರ ಮೊತ್ತವನ್ನು 
ಜಮೆ ಮಾಡಲಾಗುತ್ತಿದೆ. 

ಆಗಸ್ಟ್‌ ಮಾಹೆಯಲ್ಲಿ ಪ್ರವಾಹದಿಂದ ಹಾನಿಯಾದ ಮನೆಗಳ ಪರಿಷತ ದರದಲ್ಲಿ 
ಪಾವತಿಸಲಾಗುವ ಪರಿಹಾರವನ್ನು ಸೆಪ್ಲೆಂಬರ್‌ ಹಾಗೂ ಅಕ್ಟೋಬರ್‌ ಮಾಹೆಯಲ್ಲಿ ಉಂಟಾದ 
ಪ್ರವಾಹದಿಂದ ಹಾನಿಯಾದ ಮನೆಗಳಿಗೆ ಪರಿಹಾರ ಪಾವತಿಸಲು ಆದೇಶ ಹೊರಡಿಸಲಾಗಿದೆ. 


ಫಲಾನುಭವಿಯು ಅನಧಿಕೃತ ವಾಸಸ್ಥಳದಿಂದ ಸ್ಥಳಾಂಘಗೊಳ್ಳಲು ಒಪ್ಪಿದ್ದಲ್ಲಿ, ಫಲಾನುಭವಿಗಳನ್ನು 
ಸ್ಥಳಾಂತರಗೊಳಿಸಲು ಪ್ರದೇಶವನ್ನು ಗುರುತಿಸಿ ನಂತರ ಯೋಜನೆಯ ನಿಯಮಗಳಯ ಮತ್ತು 
ಪರತ್ತುಗಳನ್ವಯ ರೂ. 5.00ಲಕ್ಷ ಪರಿಹಾರವನ್ನು ಮಂಜೂರು ಮಾಡಲಾಗುತ್ತಿದೆ. 


